ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ಹೊಸ ಮೋಟಾರು ವಾಹನ ಕಾಯ್ದೆ, 2019 
ಶ್ರೀ ಕೆ. ಎ. ತಿಪ್ಪೇಸ್ವಾಮಿ(ನಾಮನಿರ್ದೇಶನ ಹೊಂದಿದವರು):- 
1378 (1622) ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಹೊಸ ಮೋಟಾರು ವಾಹನ ಕಾಯ್ದೆ, 2019ರ ಅನ್ವಯ ವಿಧಿಸಲಾಗುತ್ತಿರುವ ಹೆಚ್ಚಿನ ಫೈನ್‌/ಪೆನಾಲ್ಪಿಯಿಂದ, ಸಂಚಾರ 
ನಿಯಮಗಳ ಉಲ್ಲಂಘನೆಯ ಪ್ರಕರಣಗಳು ಕಡಿಮೆ ಆಗಿರುತ್ತವೆಯೇ ; 


(ಆ) ಈ ಕಾಯ್ದೆಯ ನಿಬಂಧನೆಗಳು ಅನುಷ್ಠಾನವಾಗಿರುವ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು ; 


(ಇ) ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನು ಜಾರಿಗೊಳಿಸಿ, ನಿಯಮಗಳನ್ನು ಅನುಸರಣೆಗೊಳಿಸುವ ಹಂತದಲ್ಲಿ ಪೊಲೀಸ್‌ 
ಇಲಾಖೆಯಿಂದ ಮತ್ತು ಸಾರಿಗೆ ಇಲಾಖೆಯಿಂದ ನಡೆಯಬಹುದಾದ ಅಕ್ರಮಗಳು/ಭ್ರಷ್ಠಾಚಾರಗಳನ್ನು ತಡೆಯಲು ಸರ್ಕಾರ 
ರೂಪಿಸಿರುವ ಕಾರ್ಯವಿಧಾನಗಳೇನು ? 


